ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1384 


M 
ವಿಧಾನ ಪರಿಷತ್ತು ಸದಸ್ಯರ ಹೆಸರು :  ಡಾ:ವೈ.ಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿಸಾಂಕ : 16.03.2021 

ಉತ್ತರಿಸುವ ಸಚಿವರು ; ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಜಿವರು. 


ಪ್ರಶ್ನ ಉತ್ತರ 


ಕರ್ನಾಟಕ ರಾಜ್ಯದಲ್ಲಿರುವ ಪಡಿತರ ಚೀಟಿಗಳ | ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಕಂಡಂತೆ ಪಡಿತರ: ಜೀಟಿಗಳು 


ಸಂಖ್ಯೆ ಎಷ್ಟು; ಇವುಗಳಲ್ಲಿ ಅಸಲಿ/ಸಕಲಿ ಪಡಿತರ | ಜಾಲ್ತಿಯಲ್ಲಿರುತ್ತವೆ. 


ಚೀಟಿಗಳೆಷ್ಟು; ಅಂತ್ಯೋದಯ | ಆದ್ಯತಾ | ಆದ್ಯತೇತರ | ಒಟ್ಟು 
ಅನ್ನ ಪಡಿತರ | ಪಡಿತರ | ಪಡಿತರ 


ಚೀಟಿಗಳು ಚೀಟಿಗಳು | ಚೀಟಿಗಳು 
1090531 1683545 [7175755 | A500 


ಪ್ರಸ್ತುತ ಚಾಲ್ತಿಯಲ್ಲಿರುವ ಪಡಿತರ ಚೀಟಿಗಳನ್ನು ಅಸಲಿ ಎಂದು 
ಪರಿಗಣಿಸಲಾಗಿದ್ದು, ಅನರ್ಹ ಪಡಿತರ ಚೀಟಿಗಳ ತಪಾಸಣೆಯನ್ನು 


ನಿರಂತವಾಗಿ ಕೈಗೊಳ್ಳಲಾಗುತ್ತಿದೆ. 


ಮೇಲ್ಕಂಡ ಕಾರ್ಡ್‌ ವಾರರಿಗೆ ಸರ್ಕಾರ | ಪ್ರತಿ ಮಾಹೆ ಆದ್ಯತಾ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ 5 ಕೆ.ಜಿ 
ವಿತರಿಸುತ್ತಿರುವ ಪಡಿತರ ಎಷ್ಟು; ಅಕ್ಕಿ ಹಾಗೂ ಪ್ರತಿ ಪಡಿತರ ಚೀಟಿಗೆ 2 ಕೆಜಿ ಗೋದಿ. 
ಅಂತ್ಯೋದಯ ಅನ್ನ ಪಡಿತರ ಚೀಟಿಗೆ 35 ಕೆ.ಜಿ ಅಕ್ಕಿಯನ್ನು 
ಉಚಿತವಾಗಿ ವಿತರಿಸಲಾಗುತ್ತಿದೆ. ಆದ್ಯತೇತರ ಪಡಿತರ 
ಚೀಟಿಯನ್ನು ಹೊಂದಿದ್ದು, ಆಹಾರ ಧಾನ್ಯಗಳನ್ನು ಪಡೆಯಲು 
ಸಹಮತಿ ನೀಡಿರುವ ಏಕ ಸದಸ್ಯ ಪಡಿತರ ಚೀಟಿಗೆ 5 ಕೆಜಿ ಆಕ್ಕಿ 


ಹಾಗೂ ಎರಡಕ್ಕಿಂತ ಹೆಚ್ಚು ಸದಸ್ಯರಿರುವ ಪಡಿತರ ಜೀಟಿಗೆ 10 


ಕೆ.ಜಿ ಅಕ್ಕಿಯನ್ನು ರೂ. .15/ರ 

ವಿತರಿಸಲಾಗುತ್ತಿದೆ. 
ನಕಲಿ ಕಾರ್ಡ್‌ ಅಡಿಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ | ಪಡಿತರ ಚೀಟಿಗಳಲ್ಲಿ ಸದಸ್ಯರ ಹೆಸರನ್ನು ಆಧಾರ್‌ ಸಂಖ್ಯೆಗೆ 
ಆಗುತ್ತಿರುವ ನಷ್ಟ ಎಷ್ಟು; ಜೋಡಿಸಿದ(ಲಿಂಕ್‌) ನಂತರ ನಕಲಿ ಪಡಿತರ ಚೀಟಿಗಳು 


ಇರುವುದಿಲ್ಲ. ಆದರೆ ಅನರ್ಹರು ಆದ್ಯತಾ ಪಡಿತರ ಚೀಟಿಗಳನ್ನು 


ಹೊಂದಿರುವ ದೂರುಗಳಿದ್ದು, ಈ ಬಗ್ಗೆ ರಾಜ್ಯದಲ್ಲಿ 


dl 


ನಿರಂತರವಾಗಿ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ: ಹಚ 


ಕಾರ್ಯ ನಡೆಯುತ್ತಿದ್ದು, 2018ನೇ ಮಾಹೆಯಿಂದ ಇವರೆವಿಗೂ 


ಒಟ್ಟು 9749 ಅನರ್ಹ ಅಂತ್ಯೋದಯ ಅನ್ನ ಪಡಿತರ ಚೀಟಿ 
ಹಾಗೂ 229527 ಅನರ್ಹ ಆದ್ಯತಾ ಪಡಿತರ ಚೀಟಿಗಳನ್ನು ಪತ್ತೆ 
ಹಚ್ಚಿ ರದ್ದುಪಡಿಸಲಾಗಿರುತ್ತದೆ, ಹಾಗೂ ರೂ. 307361701- 


ದಂಡವನ್ನು ವಸೂಲಿ ಮಾಡಲಾಗಿದೆ. 


ಈ ! ಪಡಿತರದೊಂದಿಗೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು | ಪ್ರಸ್ತಾಷನೆ ಇರುವುದಿಲ್ಲ. 
ನೀಡಲು ಸರ್ಕಾರ ಉದ್ದೇಶಿಸಿದೆಯೇ: 
| ಉದ್ದೇಶಸಿದ್ದಲ್ಲಿ, ಯಾವಾಗಿನಿಂದ 
| ಪ್ರಾರಂಭಿಸಲಾಗುವುದು 


i 


ಆನಾಸ 104 ಡಿಆರ್‌ಎ 2021 (ಇ-ಆಫೀಸ್‌) 


ಗ್ರಾಹಕರ ವ್ಯವಹಾರಗಳೆ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


